ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1378(1565) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಸ್‌. ರವಿ(ಸ್ಕಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: "ಸುಮಾರ್ಗ" ಯೋಜನೆಯ ಬಗ್ಗೆ 


(ಅ) "ಸುಮಾರ್ಗ ಯೋಜನೆಗೆ" 2020-21ನೇ ಸಾಲಿನ ಬಜೆಟ್‌ನಲ್ಲಿ ಮೀಸಲಿಟ್ಟ ಹಣವೆಷ್ಟು; 
ಇದರಲ್ಲಿ ಬಳಕೆಯಾದ ಹಣವೆಷ್ಟು; 


(ಆ) ಈ ಹಣವನ್ನು ಇದೇ ಯೋಜನೆಗೆ ಬಳಸಲಾಗಿದೆಯೇ ; ಇಲ್ಲವೇ ಅಥವಾ ಬೇರೆ ಯಾವ 
ಯೋಜನೆಗೆ ಬಳಸಲಾಗಿದೆ; 


(ಇ) ಈ ಯೋಜನೆಯ ಅನುಷ್ಠಾನಕ್ಕ ಯಾವಾಗ ಅನುಮೋದನೆ ಪಡೆಯಲಾಗಿದೆ; 


(ಈ) ಈ ಯೋಜನೆಗೆ ಟೆಂಡರ್‌ ಪ್ರಕ್ರಿಯೆ ಯಾವಾಗ ನಡೆಸಲಾಗಿದೆ? 


